ಲೈಟ್ಟಿಂಗ್‌ (ಬಿಗ್ಬುಕ್‌) ತರಗತಿಯಲ್ಲಿ ಕಥೆ 
ಕಮಲೇಶ್‌ ಚಂದ್ರ ಜೋಶಿ 


ಶಾಲಾ ಮಕಳು ಅಪರೂಪಕ್ಕೆ 'ಲೈಟ್ನಂಗ್‌'ನಂತಹ ಜಗ್‌ಬುಕ್‌ (1) 
ಸರಣಿಯ ಪುಸ್ತಕಗಳಗೆ ತೆರೆದುಕೊಳ್ಳುತ್ತಾರೆ. ಇಂತಹ 
ವಿಷಯಗಳು ಶಾಲೆಗಳಲ್ಲ ಅಷ್ಟು ಸುಲಭವಾಗಿ ಲಭಸುವುದಿಲ್ಲ. 
"ಲೈಟ್ನುಂಗ್‌” ಕೃತಿಯನ್ನು ಮಕ್ಕಳು ಮೊದಲ ಬಾರಿ ನೋಡಿದಾಗ 
ತುಂಬಾ ಉತ್ಸುಕರಾಗಿದ್ದರು. ಏಕೆಂದರೆ, ಅವರು ಅದುವರೆಗೂ 
ಅಷ್ಟು ದೊಡ್ಡ ಗಾತ್ರದ ಪುಸ್ತಕವನ್ನು ಹದಿರಅಲ್ಲ. ಜಗ್‌ಬುಕ್‌ 
ಸರಣಿಯ ಎಲ್ಲಾ ಬಗೆಯ ಉತ್ಸೃಷ್ಣತೆಯ ಮುದ್ರೆಗಳು ಈ 
ಪುಸ್ತಕದಲ್ಲದ್ದು. ಅದರ ವಿಷಯವು ಮಕ್ಕಳಗೆ ಪ್ರಸ್ತುತವಾಗಿರು- 
ವುದಲ್ಲದೆ. ಅವರಿಗೆ ಹೊಸ ಅನುಭವಗಳನ್ನೂ ಕೊಡುತ್ತದೆ. 
ಮಕ್ಕಳಗೆ ಓದಲು ಕಅಸುವ ಬೋಧನಾ ಕ್ರಮವನ್ನು ನಾವು 
ಪರಿಗಣಿಸುವಾಗ, ಮಕ್ಕಳಗೆ ದೃಷ್ಟಾಂತಗಳನ್ನು ಊಹಿಸಲು 
ಹಾಗೂ ಸಚಿತ್ರ ಮಾಹಿತಿಗಳನ್ನು ವಿವರಿಸಲು ಅವರಿಗೆ ಸಾಕಷ್ಟು 
ಅವಕಾಶಗಳು ಅದರಲ್ಲ ಸಿಗುತ್ತವೆ. ಅವುಗಳು ಬಹಳ 
ಆಕರ್ಷಕವಾಗಿಯೂ ಮತ್ತು ಮಗ್ಗವಾಗಿಸುವಂತೆಯೂ 
ಇರುತ್ತವೆ. ಕೆಲವು ಶಾಲೆಗಳ ಒಂದನೇ ಮತ್ತು ಎರಡನೇ 
ತರಗತಿಯ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಓದಿದಾಗ ಅವರಿಗೆ 
ಆದ ಅನುಭವಗಳನ್ನು ಠ ಲೇಖನದಲ್ಲ ಹಂಚಿಕೊಳ್ಳಲಾಗಿದೆ. 


ರಣಥಂಬೋರ್‌ ಕಾಡುಗಳಲ್ಲ (ರಣಥಂಬೋರ್‌ ರಾಷ್ಟ್ರೀಯ 
ಉದ್ಯಾನವನ) ವಾಸಿಸುವ "'ಲೈಟ್ನುಂಗ್‌" ಎಂಬ ಹೆಸರಾಂತ ಹೆಣ್ಣು 
ಹುಅಯ ಕಥೆ ಇದು. ಪುಸ್ತಕದ ಸಚಿತ್ರ ವಿವರಣೆಗಳನ್ನು 
ನೋಡಿದ ಮಕ್ಕಳು. ಕಾಡಿನಲ್ಲ ಒ೦ದು ಹಾವು. ಒಂದು ಜಂಕೆ. 
ಒಂದು ಹಕ್ಕಿ ಮತ್ತು ಒಂದು ದೇವಾಲಯ ಇದೆ ಎಂದು 
ತಿಆದುಕೊಂಡರು. ಲೈಟ್ಟಂಗ್‌ನ ದೈನಂದಿನ ಚಟುವಟಕೆಗಳನ್ನೂ 
ಅವರು ಸಚಿತ್ರ ವಿವರಣಿಗಳ ಮೂಲಕವೇ ಅರ್ಥ 
ಮಾಡಿಕೊಂಡರು. ಕಾಡುಪ್ರಾಣಿಗಣ ಬಗೆಗಿನ ನಮ್ಮ 
ದೃಷ್ಟಿಕೋನಕ್ಕೆ ಅ೦ದರೆ, ಕಾಡುಪ್ರಾಣಿಗಳು ಅಪಾಯಕಾರಿ ಮತ್ತು 
ನಮ್ಮ ಮೇಲೆ ದಾಆ ಮಾಡುತ್ತವೆ ಎ೦ಬ- ನಮ್ಮ ದೃಷ್ಟಿಕೋನಕ್ಕೆ 
ಸವಾಲೆಸೆಯುವ ಜೊತೆಗೆ ಅವುಗಳ ಬದ್ದೆ ನಮ್ಮನ್ನು 
ಸಂವೇದನಾಶೀಲರನ್ನಾಗಿಸುವ ಕಾರಣಕ್ಕೆ ಈ ಪುಸ್ತಕವು 
ವಿಶಿಷ್ಟವಾಗಿದೆ. ಮನುಷ್ಯರು ಅಥವಾ ಜಾನುವಾರುಗಳ ಮೇಲೆ 
ಹುಅ ಅಥವಾ ಚಿರತೆ ದಾಆಕ ಮಾಡಿದ ವರದಿಗಳು 
ಉತ್ತರಾಖಂಡದ ಸುದ್ದಿಪತ್ರಿಕೆಗಳಲ್ಲ ಸಾಮಾನ್ಯವಾಗಿರುತ್ತವೆ. 
ಪರಿಣಾಮವಾಗಿ, ಹುಅ ಒಂದು ಅತ್ಯಂತ ಅಪಾಯಕಾರಿ ಪ್ರಾಣಿ 
ಎಂಬ ಕಲ್ಲನೆಯೇ ಜನರಲ್ಲ ಮೂಡುತ್ತದೆ. ಮಕ್ಕಳು ಅದನ್ನೇ 
ಕಲಅಯುತ್ತಾರೆ. ಇದು ಪ್ರಾಣಿಗಳ ಕುರಿತ ನಮ್ಮ 
ಸಂವೇದನಾಶೀಲತೆಯ ಮೇಲೆ ಪರಿಣಾಮ ಬೀರಿ, ನೈತಿಕ 
ಉಪದೇಶಕ್ಕೆ ಸೀಮಿತವಾಗುತ್ತದೆ. 


ಇ 
5 
BR 


ಪುಸ್ತಕದ ಆರಂಭದ ಕೆಲವು ಪುಟಗಳಲ್ಲರುವ ಚಿತ್ರಗಳು ಮತ್ತು 
ಅಪ್ಪಣಿಗಳು ಕಾಡು (ರಣಥಂಬೋರ್‌) ಮತ್ತು ಲೈಟ್ನಂಗ್‌ನ 
ನಡುವೆ ಇರುವ ಆಪ್ಪ ನಂಟನ್ನು ಉಲ್ಲೇಜಸುತ್ತವೆ. ಇದು ಕಾಡು 
ಮತ್ತು ಹಳ್ಳಯ ಜನರ ನಡುವಿನ ಸಂಬಂಧವೂ ಹೌದು. ಇದು. 
ಕಾಡು ಮತ್ತು ಅದರಲ್ಲನ ಪ್ರಾಣಿ- ಪಕ್ಷಿಗಕ ಸಹಜೀವನದ 
ಸಂಬಂಧವನ್ನು ಕುರಿತು ಹದುಗರಿಗೆ ಸ್ಪಷ್ಟ ಚಿತ್ರಣವನ್ನು 
ಕಟ್ಟಕೊಡುವುದಷ್ಟೇ ಅಲ್ಲದೆ, ಮನುಷ್ಯರೊಂದಿಗಿನ 
ಸಂಬಂಧವನ್ನು ಸಹ ಹೇಗೆ ಅನಾವರಣ ಮಾಡುತ್ತದೆ ಎಂಬ 
ಕಲ್ಪನೆಯನ್ನು ನೀಡುತ್ತದೆ. ಈ ಸಂಬಂಧವನ್ನು ಸಶಕ್ತಗೊಳಸುವ 
ನಿಟ್ಷನಲ್ಲ ಕಥೆಯು ಮುಂದುವರಿಯುತ್ತದೆ. ನಮ್ಮ 
ಪೂರ್ವನಿರ್ಧಾರಿತ ಕಲ್ಪನೆಗಳನ್ನು ಮತ್ತು ಪ್ರಾಣಿಗಳೊಂದಿಗಿನ 
ನಮ್ಮ ಸಂಬಂಧವನ್ನು ಮರುಪರಿಶೀಅಸುವಂತೆ, ಕೆಲವು 
ಕಡೆಗಳಲ್ಲ ಪುಸ್ತಕವು ನಮ್ಮನ್ನು ಪ್ರೇರೇಪಿಸುತ್ತದೆ. 


ಮಕ್ಕಳು ಮೊದಲಗೆ ಪುಸ್ತಕದ ಬಣ್ವೆ ಚರ್ಜಿಸುವಾಗ, ಲೈಟ್ನಂಗನ್ನು 
ಒಂದು ಸಿಂಹ, ಚರತೆ , ಹುಅ ಇತ್ಯಾದಿಗಳೆಂದು ಹೇಳುತ್ತಿದ್ದರು. 
ಮಾತುಕತೆಯ ವೇಕೆ ಹುಅಯ ಬಗ್ದೆ ನಿಖರವಾದ 
ಗುಣಲಕ್ಷಣಗಳು ಮತ್ತು ಚಹರೆಗಳನ್ನು ವಿವರಿಸಬೇಕಾಗುತ್ತದೆ. 
ಲೈಟ್ನಂಗ್‌ ಕಾಡಿನಲ್ಲೆಲ್ಲಾ ಅಲೆದಾಡುತ್ತಿರುತ್ತದೆ, ಈಗ ನೀರು 
ಕುಡಿಯಲು ಹೋಗುತ್ತಿದೆ ಮತ್ತು ಈಗ ಒಂದು ಮರದ ಕೆಳಗೆ 
ಕುಳತಿದೆ ಎಂದು ಪುಸ್ತಕ ಓದುವಾಗ ಮಕ್ಷಳಗೆ ಹೇಳಲಾಗಿತ್ತು. 
ಕಥೆಯಲ್ಲ ಮುಂದೇನಾಗುತ್ತದೆ ಎಂದು ಊಹಿಸಲು ಹೇಆದಾಗ, 
ಅದು ಒಂದು ಪ್ರಾಣಿಯ ಮೇಲೆ ದಾಆ ಮಾಡುತ್ತದೆ ಎಂದು 
ಮಕ್ಕಳು ಹೇಳದರು. 


ಆದರೆ, ಲೈಟ್ನಂಗ್‌ ಒಂದು ಬಾವಿಯೊಳಗೆ ಬೀಳುವ ಮೂಲಕ 
ಕಥೆಗೆ ಅನಿರೀಕ್ಷಿತ ತಿರುವು ಸಿಗುತ್ತದೆ. ಏನಾಲಯತೆಂದು 
ಮಕ್ಕಳೆಲ್ಲಾ ಆಶ್ಚರ್ಯ ಪಡುತ್ತಾರೆ. ಎಲ್ಲವೂ ಸರಾಗವಾಗಿ 
ಸಾಗುತ್ತಿರುವಾಗ ಒಮ್ಮೆಲೇ ಏನಾಯಿತು. ಈ ಅನಿರೀಕ್ಷಿತ 
ತಿರುವಿಗೆ ಕಾರಣವೇನು ಎಂದು ಅವರಿಗೆ ಅಚ್ಚರಿಯಾಗುತ್ತದೆ. 
ಅವರು ಪ್ರಕಾಶಮಾನವಾದ ಚಿತ್ರಗಳನ್ನು ನೋಡಿ ಬುಷಿಪಲಣ್ಪದ್ದರು. 
ಆದರೆ, ಮುಂದಿನ ಚಿತ್ರ ಏಕಾಏಕಿ ಕಪ್ಪಾಗಿದೆ! ಮಕ್ಕಳ ಉತ್ಸಾಹ 
ಭಂಗವಾಯುತು. ಲೈಟ್ನಂಗ್‌ ಜದ್ದಿದ್ದ ಬಾವಿಯೊಳಗಿನ ಚಿತ್ರವನ್ನು 
ನೋಡಿದಾಗ ಅವರಿಗೆ ಗಾಬರಿಯಾಲುತು. ಆತಂಕಗೊಂಡ 
ಅವರು, ಅವಳು ಬದುಕಿ ಉಳಯುತ್ತಾಳಕಾ ಎಂದು ಚಿಂತಿಸಲು 
ಶುರು ಮಾಡಿದರು. ಜಂತೆ ಕಾಡಿದರೂ. ಅವಳನ್ನು ಕೊನೆಗೆ 
ರಕ್ಷಿಸುತ್ತಾರೆ ಎಂಬ ಆಶಾವಾದವನ್ನು ಅವರು ವ್ಯಕ್ತಪಡಿಸಿದರು. 
ಕಥೆಯಲ್ಲ. ಗ್ರಾಮಸ್ಸರೆಲ್ಲರೂ ಒಟ್ಟಾಗಿ ಸೇರಿದಾಗ ಹಾಗೂ 


ಅವರಲ್ಲೊಬ್ಬ ದೂರವಾಣಿ ಕರೆ ಮಾಡಿದಾಗ ಅವರ ನಂಜಕೆ 
ನಿಜವಾಯುತು. 


ಕಥೆಯು ಹೀಗೆ ಅವರನ್ನು ತನ್ನೊಳಗೆ ತಲ್ಲನಗೊಳಸುವಂತೆ 
ಮಾಡಿತು. ಪುಸ್ತಕದ ಶೀರ್ಷಿಕೆಯ ಕುರಿತೂ ಅಲ್ಲೊಂದು ಚರ್ಚೆ 
ನಡೆಯುತು. ಲೈಟ್ನಂಗ್‌ನ ಕಣ್ಣುಗಳ ಬಣ್ಣೆ ಮಕ್ಕಳ ಊಹೆಗಳು 
ಶುರುವಾದವು. ಬಹುಶಃ ರಾತ್ರಿ ವೇಳೆ ಲೈಟ್ನಂಗ್‌ನ ಕಣ್ಣು ಬೆಕ್ಕಿನ 
ಕಣ್ಣುಗಳಂತೆ ಹೊಳೆಯಬಹುದು- ಅದಕ್ಕಾಗಿಯೇ ಅವಳಗೆ 
ಲೈಟ್ಟಿಂಗ್‌ ಅಂದರೆ ಮಿಂಚು ಎಂದು ಹೆಸರಿಟ್ಟರಬಹುದು: ಅಥವಾ 
ಅವಳ ಘರ್ಜನೆಗಾಗಿ ಆ ಹೆಸರು ಇಟ್ಟರಬಹುದು. ಮಳೆ ಬರುವಾಗ 
ಗುಡುಗು ಮತ್ತು ಮಿಂಚು ಕೂಡಾ ಹಾಗೇ ಅಲ್ವಾ 
ಇತ್ಯಾದಿ ಮಕ್ಕಳಗೆ ಈ ಕಥೆ ಹೇಳುವಾಗ, ಲೈಟ್ನಂಗ್‌ ಬಾವಿಗೆ 
ಜೀಳುವ ಸನ್ನಿವೇಶದ ಹೊತ್ತಿಗೆ ನಾನು ಮಕ್ಕಳನ್ನು ಕೇಳದೆ, 
"ಲೈಟ್ನುಂಗ್‌ ಹೇಗೆ ಮೇಲೆ ಬರಬಹುದು ಎಂಬ ಬಣ್ಣ ನಿಮ್ಮ ಊಹೆ 
ಏನು?” ಎಂದು. ಮಕ್ಕಳು ತಮ್ಮದೇ ಆದ ಸ್ವಂತ ಅನುಭವಗಳ 
ನೆಲೆಯಲ್ಲ ಉಪಾಯಗಳನ್ನು ಹೇಳದರು. ಬಾವಿಯೊಳಗೆ ಒಂದು 
ಏಣಿಯನ್ನು ಇಳಬಟ್ಟು ಅವಳನ್ನು ಹೊರತರಬಹುದೆಂದು 
ಕೆಲವರು ಹೇಆದರೆ, ಕೊರೆಯುವ ಯಂತ್ರದ ಸಹಾಯದಿಂದ 
ಅವಳನ್ನು ಮೇಲೆತ್ತಬಹುದು ಎಂದು ಇನ್ನು ಕೆಲವರು 
ಸೂಚಿಸಿದರು, ಅವಳು ತನ್ನ ಪಂಜಗಳ/ಕಾಲುಗುರುಗಳ ನೆರವಿ- 
ನಿಂದ ಹೊರಬರುತ್ತಾಳೆ ಎಂದು ಒಂದು ಮಗು, ಅಥವಾ ಹಗ್ಗದ 
ನೆರವಿನಿಂದ ಅವಳನ್ನು ಹೊರಗೆ ಎಳೆಯಬಹುದು ಎಂದು 
ಇನ್ನೊಂದು ಮಗು ಹೇತು. ಇನ್ನು ಕೆಲವರು. ರಕ್ಷಣಾ 
ತಂಡವನ್ನು ಕರೆಸುವಂತೆಯೂ, ಮತ್ತೆ ಕೆಲವರು ಪೊಲೀಸರನ್ನು 
ಕರೆಸುವಂತೆಯೂ ಸಲಹೆ ನೀಡಿದರು. ನಂತರ, 
ಗ್ರಾಮಸ್ಥರೊಬ್ಬರು ದೂರವಾಣಿ ಕರೆ ಮಾಡುವುದನ್ನು ನೋಡಿ, 
ಪೊಲೀಸರನ್ನು ಕರೆಸುತ್ತಿರುವುದಾಗಿ ಅವರಿಗೆ ಮನವರಿಕೆ- 
ಯಾಯುತು. ಅರಣ್ಯ ರಕ್ಷಕರು ಮತ್ತು ಅಧಿಕಾರಿಗಳನ್ನು 
ಕರೆಸುವುದು ಸೂಕ್ತ ಎಂದು ಕೆಲವರು ಪ್ರಸ್ತಾಪಿಸಿದರು. 


ನಂತರ ಕಥೆಯಲ್ಲ. ಇಂಜೆಕ್ಷನ್‌ನ ಗನ್‌ ಮೂಲಕ ಲೈಟ್ನಂಗ್‌ಗೆ 
ಅರಿವಳಕೆ ಮದ್ದು ನೀಡಿ ಅವಳನ್ನು ಬಾವಿಯುಂದ ರಕ್ಷಿಸಿದ್ದನ್ನು 
ನೋಡಿದ ಮಕ್ಕಳಗೆ ಅಂತಹದೊಂದು ಸಾಧ್ಯತೆಯ ಪರಿಚಯದ 
ಜೊತೆಗೆ ಪ್ರಾಣಿಗಳನ್ನು ರಕ್ಷಿಸು ಯಾವ ರೀತಿಯ 
ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಎಂಬುದರ ಬಣ್ಣೆ ಹೊಸ 
ಕಲ್ಲನೆಯೂ ಮೂಡಿತು. ಅವಳ ಪ್ರಜ್ಞೆ ತಪ್ಪಿಸಲು ಇಂಜೆಕ್ಷನ್‌ 
ನೀಡಿದ್ದು ಹೇಗೆ? ಎಲ್ಲ ನೀಡಲಾಲಯುತು? ಆಮೇಲೆ ಅವಳನ್ನು 
ಹೊರತೆಗೆದದ್ದು ಹೇಗೆ? ಎಂದೆಲ್ಲಾ ಮಕ್ಕಳು ಅಚ್ಚರಿಯುಂ೦ದ ಕಣ್ಣು 
ಅರಳಸಿಕೊಂಡು ಕುಳತಿದ್ದರು. ನಾವು ಕಥೆ ಮುಂದುವರಿಸಿದಂತೆ 
ಮಕ್ಕಳ ನಿರೀಕ್ಷೆಗಳು ಸಹ ಹೆಚ್ಚುತ್ತಿದ್ದುದು ಎಲ್ಲರಿಗೂ ಪ್ರಷ್ಟವಾಗಿ 
ಕಾಣುತ್ತಿತ್ತು. 


ಬಾವಿಯಿಂದ ಮೇಲೆತ್ತಿದ ಬಳಕ, ಲೈಟ್ಟಂಗ್‌ಳನ್ನು ಚಿಕಿತೆಗಾಗಿ 
ಒಂದು ವ್ಯಾನ್‌ನಲ್ಲ ಕರೆದೊಯ್ಯಲಾಯುತು. ಆಗ ಮಕ್ಕಳಲ್ಲ 
ನಿರಾಳ ಭಾವ ಮೂಡಿತು. ನಾನು ಈ ಕಥೆಯನ್ನು ಹಿದಿದ 


ಶಾಲೆಯಲ್ಲ. ಕಥೆಯನ್ನು ಆಅಸಿದ ಮಕ್ಕಳು ಅದು ತು೦ಬಾ ಮುದ 
ನೀಡಿತು ಎಂದರು. ಅಲ್ಲದೆ, "ನೀವು ನಾಳೆಯೂ ಬರುತ್ತೀರಾ?" 
ಎಂದು ಕೇಕಲಾರಂಭಸಿದರು. 


ಈ ಪುಸ್ತಕ ನಹಿದಿದಾಗ ನನಗೆ ಅನಿಸಿದ್ದೇನೆಂದರೆ. 
ಮುಂದೇನಾಗುತ್ತದೆ ಎಂದು ಮಕ್ಕಳು ಊಹಿಸತೊಡಗುತ್ತಾರೆ. 
ಮಕ್ಕಳು ಪುಸ್ತಕದ ಬಧ್ಣೆ ಆಸಕ್ತಿ ಬೆಳೆಸಿಕೊಳ್ಳುವುದು ಹೀಗೆಯೇ. 


ಅವಲೋಕನಗಳು 


ಮಕ್ಕಳೊಂದಿಗೆ ಓದಲು ಅಥವಾ ಚರ್ಜಿಸಲು ಪುಸ್ತಕವೊಂದನ್ನು 
ಆಯ್ಲೆ ಮಾಡಿಕೊಳ್ಳುವಾಗ ನಾವು ಈ ಪ್ರಶ್ನೆಯನ್ನು 
ಕೇಆಕೊಳ್ಳಲೇಬೇಕು: "ಠಃ ಪುಸ್ತಕದಲ್ಲ ಮಕ್ಕಳು ತಮ್ಮ ಬದುಕಿಗೆ 
ಅನ್ನಯುಸಿಕೊಳ್ಳುವಂತಹ. ಅವರಿಗೆ ಬೇರೆ ದೃಷ್ಟಿಕೋನವನ್ನು 
ನೀಡುವಂತಹ ಅಥವಾ ಅವರಲ್ಲ ಹೊಸ ಆಲೋಚನೆಗಳನ್ನು 
ಹುಟ್ಟಸುವಂತಹ ವಿಶೇಷ ಸಂಗತಿಯೇನಾದರೂ ಇದೆಯೆ” 
ಸಾಹಿತ್ಯವನ್ನು ಹಿದುವುದರಿಂದ ನಾವು " ಹೊಸ" 
ಮನುಷ್ಯರಾಗುತ್ತೇವೆ; ಓದಿದ ನಂತರ ನಾವು ಮೊದಲನ ಆ ವ್ಯಕ್ತಿ 
ಅಲ್ಲವೇ ಅಲ್ಲ ಎಂಬಂತೆ ಅದು. ಯಾವುದೋ ಒಂದು ವಿಶೇಷ 
ಪುಸ್ತಕವು ಅವರ ಮಕ್ಕಳ] ದೀರ್ಫ್ಪಕಾಲೀನ ಸ್ಕೃತಿಯಲ್ಲ 
ಅಚ್ಚಆಯದಂತೆ ಊರಿಬಡುವ ಸಾಧ್ಯತೆ ಇರುತ್ತದೆ; ಅದನ್ನು 
ಮರೆಯಲು ಸಾಧ್ಯವಿಲ್ಲ ಎಂಬಂತೆ. ಮಕ್ಕಳೊಂದಿಗೆ ಪುಸ್ತಕದ 
"ನಂಟು' ಬೆಳೆಸುವುದು ಎಂದರೆ. ಓದುವ ವ್ಯಕ್ತಿಯು ಒಂದು 
್ಸಿ  ಮಕ್ಕಳಗೆ ಯಾವ ರೀತಿ ವಿವರಿಸಿ 
ಪ್ರಸ್ತುತಪಡಿಸುತ್ತಾನೆ ಎಂಬುದನ್ನು ಅವಲಂಜಸಿರುತ್ತದೆ. 


ಕಥೆಯನ್ನು ಕೇಳದ ನಂತರ ಮಕ್ಕಳು ಪುಸ್ತಕದ ಬಗ್ಗೆ ತಮ್ಮದೇ 
ಶೈಅಯಲ್ಲ ಚಿತ್ರ ಬಡಿಸುವ ಮೂಲಕ ತಮ್ಮ ಭಾವವನ್ನು 
ಅಭವ್ಯಕ್ತಪಡಿಸಿದರು. ಪುಸ್ತಕಕ್ಕೆ ತಮ್ಮದೇ ಆದ ಶೀರ್ಷಿಕೆಯನ್ನೂ 
ಕೊಟ್ಟರು. ಹೀಗೆ ಅದು ಅವರ ಆಲೋಚನೆಗೆ ಪ್ರಚೋದನೆ 
ನೀಡಿತು. ಇದರೊಂದಿಗೆ, ಅವರ ಪರಿಸರದಲ್ಪರುವ ಪ್ರಾಣಿಗಳು 
ಮತ್ತು ಪಕ್ಷಿಗಳಗೆ ಅವರು ಹೇಗೆ ನೆರವಾಗುತ್ತಾರೆ ಎಂಬ 
ಬದ್ಗೆಯೂ ನಾವು ಚರ್ಚಿಸಿದೆವು. ನಾಯಮರಿಗಳಗೆ ಸಹಾಯ 
ಮಾಡುವ ಕುರಿತು ತಮ್ಮ ಅನುಭವಗಳನ್ನು ಅವರು 
ಹಂಚಿಕೊಂಡರು. ಒಟ್ಟನಲ್ಲ. ಪುಸ್ತಕದ ಪ್ರೀತಿಯನ್ನು ಬೆಳೆಸುವ 
ಅಂತಹ ಅವಕಾಶಗಳನ್ನು ನಿಯಮಿತವಾಗಿ ಮಕ್ಕಳಗೆ 
ಒದಗಿಸುತ್ತಿರಬೇಕು ಎಂಬುದು ನಮ್ಮ ನಂಜಕೆ. 
ಖಚಿತವಾಗಿಯೂ. ಮಕ್ಕಳಗಾಗಿ ಪುಸ್ತಕಗಳನ್ನು ಆಯ್ದೆ 
ಮಾಡುವಲ್ಲ ಶಿಕ್ಷಕರು ಮಹತ್ತ್ವದ ಪಾತ್ರವನ್ನು ವಹಿಸಬೇಕು. 
ಒಳ್ಳೆಯ ಪುಸ್ತಕಗಳನ್ನು ಆರಿಸಲು. ಮಕ್ಕಆಗಾಗಿ ಉತ್ತಮ 
ಸಾಹಿತ್ಯ ಯಾವುದು ಎಂಬ ತಿಳುವಳಕೆ ಶಿಕ್ಷಕರಿಗೆ ಇರಬೇಕು. 
ಮತ್ತೊಂದು ಪ್ರಮುಖ ಅಂಶವೆಂದರೆ, ಮಕ್ಕಳಗೆ ಹದಿಸುವ 
ಪ್ರಕ್ರಿಯೆಯು ಅಭ್ಯಾಸದಿಂದ ಸುಧಾರಣೆಯಾಗುತ್ತದೆ. ಹೆಚ್ಚುಹೆಚ್ಚು 
ಓದಿದಷ್ಟೂ ಶಿಕ್ಷಕರು ಉತ್ತಮರಾಗುತ್ತಾ ಹೋಗುತ್ತಾರೆ. 


ಚಿತ್ರ 1. ಎರಡನೇ ತರಗತಿಯ ವಿದ್ಯಾರ್ಥಿ ಕಥೆಯನ್ನು ಆಧರಿಸಿ ಬರೆದ ಚಿತ್ರ; ಸರ್ಕಾರಿ ಪ್ರಾಥಮಿಕ ಶಾಲೆ, ಪಕ್ಷಿಯ, ಖತೀಮಾ, ಉತ್ತರಾಖಂಡ. 


ಕೊನೆ ಟಿಪ್ಪಣಿಗಳು 
1ಓಿದಲು ಕಅಯುತ್ತಿರುವ ಚಿಕ್ಕ ಮಕ್ಕಳನ್ನು ಉದ್ದೇಶಿಸಿಯೇ ಜಗ್‌ ಬುಕ್ಸ್‌ ಪ್ರಕಟಣೆಗಳವೆ. ಮುದ್ರಿತ ವಿಷಯಗಳೊಂದಿಗೆ ಮಕ್ಕಳ ನಂಟು ಬೆಸೆಯಲು ಈ ಪುಸ್ತಕಗಳು ಸಹಾಯ 
ಮಾಡುತ್ತವೆ. ಹಾಗಾಗಿ. ಅವುಗಳನ್ನು ನೋಡಲು, ಹುಡುಕಲು ಮತ್ತು ಓದಲು ಮಕ್ಕಳನ್ನು ಪ್ರೇರೇಪಿಸುತ್ತದೆ. 


ಪರಾಮರ್ಶನ 
ಲೈಟ್ನಿಂಗ್‌ (ಜಗ್‌ ಬುಕ್‌) ಲೇಖಕ-ಪ್ರಭಾತ್‌; ಸಚಿತ್ರ ವಿವರಣಿ-ಆಲೆನ್‌ ಶಾ: ಜುಗ್ನೂ ಪ್ರಕಾಶನ್‌; ಎಕ್ಷಾರಾ ಟ್ರಸ್ಟ್‌ನ ಇಂಪ್ರಿಂಟ್‌. 


https://www.ektaraindia.in/ektarashop/ Lightning?search=Big%20Booké&description=true 


Ny 
$3 
Y ಛ 
i 

| 

5 
33 


ಕಮಲೇಶ್‌ ಚಂದ್ರ ಜೋಶಿ ಅವರು ಸುದೀರ್ಪ ಕಾಲದಿಂದಲೂ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲ ತೊಡಗಿಸಿಕೊಂಡಿದ್ದಾರೆ. ಪ್ರಾಥಮಿಕ 
ಸಾಕ್ಷರತೆ, ಮಕ್ಕಳ ಸಾಹಿತ್ಯ ಮತ್ತು ಶಿಕ್ಷಕರ ಪ್ರಶಿಕ್ಷಣವೂ ಸೇರಿದಂತೆ ವಿವಿಧ ಶೈಕ್ಷಣಿಕ ವಿಚಾರಗಳ ಬಣ್ಣೆ ಅವರು ಆಸಕ್ತಿಯನ್ನು 
ಹೊಂದಿದ್ದಾರೆ. ಪ್ರಸ್ತುತ ಅವರು ಉತ್ತರಾಖಂಡದ ಉಧಮ್‌ ಸಿಂಗ್‌ ನಗರದಲ್ಲರುವ ಅಜೀಂ ಪ್ರೇಮ್‌ಜ ಜಲ್ಲಾ ಸಂಸ್ಥೆಯಲ್ಲ ಕೆಲಸ 
ಮಾಡುತ್ತಿದ್ದಾರೆ. ಅವರನ್ನು kamlesh@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


